A 
ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾ೦ಕ: 16-03-2021 ಪುಶ್ನೆ ಸ೦ಖ್ಯೆ: 1089 (1392) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಆರ್‌. ಧರ್ಮಸೇನ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 16-03-2021 
ಉತ್ತರಿಸುವ ಸಚಿವರು: ಮಾನ್ಯ ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 
ವಿಷಯ: ಪುರಸಭೆ ಹಾಗೂ ನಗರಸಭೆ ಸದಸ್ಯರ ಸಿಟ್ಟೆಂಗ್‌ ಫೀಸ್‌ ಹೆಚ್ಚಿಸುವ ಬಗ್ಗೆ 
(ಅ) ರಾಜ್ಯದ ಪುರಸಭೆ ಮತ್ತು ನಗರಸಭೆ ಸದಸ್ಯರುಗಳ ಹಾಗೂ ಇತರ 


ಜನಪ್ರತಿನಿಧಿಗಳ ಸಭಾ ಭತ್ಯೆ (ಸಿಟ್ಟೆಂಗ್‌ ಫೀಸ್‌) ನ್ನು ಹೆಚ್ಚ, ಮಾಡುವ ಆಲೋಚನೆ 
ಸರ್ಕಾರಕ್ಕಿದೆಯೇ; 


(ಆ) ಈಗಿರುವ ಸಭಾ ಭತ್ಯೆ (ಸಿಟ್ಟೆಂಗ್‌ ಫೀಸ್‌) ನ್ನು ದುಪ್ಪಟ್ಟು ಮಾಡಬೇಕೆಂಬುದು 
ಅನೇಕ ಸದ್ಯಸ್ಯರ ಬೇಡಿಕೆಯಾಗಿದ್ದು, ಇದನ್ನು ಎಷ್ಟು ದಿವಸಗಳಲ್ಲಿ ಜಾರಿಗೆ 
ತರಲಾಗುವುದು; 


(ಇ) ಆಡಳಿತದಲ್ಲಿ ಪಾರದರ್ಶಕತೆ ಕಾಯ್ದುಕೊಳ್ಳಲು ಗ್ರಾಮಸಭೆ ಮಾದರಿಯಲ್ಲಿ 
ವಾರ್ಡ್‌ ಸಭೆಗಳನ್ನು ಮಾಡಿ ಸಾರ್ವಜನಿಕ ಸಹಭಾಗಿತ್ವ ನೀಡಲು ಸರ್ಕಾರ ಕ್ರಮ 
ಕೈಗೊಳ್ಳುವುದೇ ? 


